ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸಡಸ್ಯರ ಹೆಸರು 
ಉತ್ತರಿಸಬೇಕಾದ ಬಿನಾಂಕ 


ಉತ್ತರಿಸುವವರು 


(859)723 


ಶ್ರೀ ಕೆ.ಎ್ನ ತಿಷ್ಟೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದಚರು) 


15.12.2020 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಪ್ರ. 
ಸಂ. 


” ಪ್ರಶ್ನೆ 


i is 


ಉತ್ತರ ' 


(lf 


©) 1 ಸುಪ್ರೀಂಕೋರ್ಟ್‌ 
ಗಣಿಗಾರಿಕೆಯಿಂದ 
ವಲಯಗಳಿಗೆ 
ಯೋಜನೆ 
Environment Plan for Mining Impact 
Zone-CEPMIZ) 
ಸರ್ಕಾರ ಪರಿಸರ ಸಮತೋಲನಕ್ಕೆ 
ಸುಪ್ರೀಂಕೋರ್ಟಿಗೆ 
ಕಾರ್ಯ ಯೋಜನೆ 
ಯಾವುದು: (ಜಿಲ್ಲಾವಾರು ಸಂಪೂರ್ಣ 
ಮಾಹಿತಿ ನೀಡುವುದು). 


ಆದೇಶದಂತೆ, 
ಬಾದಿತ 

ಸಮಗ್ರ ಪರಿಸರ 
(Comprehensive 
ಅಡಿಯಲ್ಲಿ ರಾಜ್ಯ 
ಸಲ್ಲಿಸಿರುವ 
(Action Plan) 


ತನವ 


ನ್ಯಾಯಾಲಯದ ಆದೇಶದ ಅನ್ನಹ 
ತುಮಕೂರು 


ಮಾನ್ಯ ಸರ್ವೋಚ್ಚ 


ಗುರುತಿಸಿ, ಕ್ರೂಡೀಕರಿಸಿ CEPMIZ wow ಯೋಜನೆಯನ್ನು 
ತಯಾರಿಸಿ ಅಕ್ಟೋಬರ್‌, 2018 ರಲ್ಲಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ ಅನುಮೋದನೆಗಾಗಿ ಸೆಲ್ಲಿಸಲಾಗಿಬೆ. (ವಿವರ 
ಅನುಬಂಧ-1ರಲ್ಲಿ ಲಗತ್ತಿಸಿದೆ). R 4 


ಆ) 


ಈ 
ಸುಪ್ರೀಂಕೋರ್ಟ್‌ 
ನೀಡಿದೆಯೋ:; ಹಾ 

ಸಂಪೂರ್ಣ ವಿವರ ನೀಡುವುದು: 


ಕಾರ್ಯ 


ಅನುಮೋದನೆ ನೀಡಿರುವುದಿಲ್ಲ. 


ಇ) 


ಒಂದು ವೇಳೆ ಸುಪ್ರೀಂಕೋರ್ಟ್‌ ಈ 
ಕಾರ್ಯ ಯೋಜನೆಗೆ ಇದುವರೆಗೂ 
ಅನುಮತಿ 
ಸರ್ಕಾರ 
ಕೈಗೊಂಡಿರುವ 
(ಸಂಪೂರ್ಣ ಮಾಹಿತಿ ನೀಡುವುದು). 


ನೀಡದಿದ್ದಲ್ಲಿ, 
ಅನುಮತಿ 


ರಾಜ್ಯ 
ಪಡೆಯಲು 
ಕ್ರಮಗಳೇನು? 


[ಸರ್ಕಾರದ ಅಧಿಕ್ಯತ ಜ್ಞಾನಪನ ಸಂಖ್ಯೆ ಸಸಂಶಾ 21 ಸಿಎನ್‌ 
2020, ದಿನಾಂಕ:04.12.2020 ರಲ್ಲಿ ಕರ್ನಾಟಕ ಗಣಿ 


ಕಣುನೂನು, 
ಮತ್ತು ಸಣ್ಣ ನೀರಾವರಿ ಸಚಿವರ 
ಅಧ್ಯಕ್ಷತೆಯಲ್ಲಿ, ಮಾನ್ಯ ಸಮಾಜ ಕಲ್ಯಾಣ ಸಜಿವರು, ಮಾನ್ಯ 
ಗಣಿ ಮತ್ತು ಭೂದಿಜ್ಞಾನ ಸಚಿವರು ಮತ್ತು ಮಾನ್ಯ ಅರಣ್ಯ, 
ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರನ್ನೊಳಗೊಂಡಂತೆ ಸಚಿವ 
ಸಂಪುಟದ ಉಪ ಸಮಿತಿಯನ್ನು ರಚಿಸಲಾಗಿದೆ. 

ಮುಂದುವರೆದು, cEPMz ಯೋಜನೆಗೆ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ : ಅನುಮೋದನೆ ಪಡೆಯುವಲ್ಲಿ ಈವರೆಗೆ 
ಕೈಗೊಂಡ ಕ್ರಮಗಳನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 


ಸಂಖ್ಯೆ: ಸಿಐ 163 ಬಲ೦ಐಂ೦ಎಂ 2020 


(ಸಿ.ಸಿ. ಪಾಟೀ 
ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಆನುಬಂಧ - 1 
ಕರ್ನಾಟಕ ಗಣಿ ಪರಿಸರ ಪುನ;ಚೇಶನ ನಿಗಮ 
ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಗಣಿ ಭಾದಿತ ಪ್ರದೇಶಗಳ ಪರಿಸರ ಫುನ:ಶ್ನೇತನ ಮತ್ತು 
ಪುನೆ:ಸ್ಥಾಪನೆಗೆ ಹಾಗೂ ಸಮುದಾಯಗಳ ಸಮಾಜಿಕ/ಅರ್ದಿಕ ಅಭಿವೃದ್ಧಿ ಮತ್ತು ಗಣಗಾರಿಳಿಗೆ ಅವಶ್ಯವಾದ ಮೂಲಭೂತ 
ಸೌಕರ್ಯಗಳ ಸ್ಥಾಪನೆಗಾಗಿ ವಿವಿಧ ಶಿರ್ಷಿಕೆಗಳಡಿಯಲ್ಲಿ CEPMIZ ಯೋಜನೆಗಳನ್ನು ಕಾರ್ಯಗಳಗೊಳಿಸಲು 
ಉದ್ದೇಶಿಸಲಾಗಿದ್ದು, ಈ ಕೆಳಕಂಡ ವಿವರಗಳಂತೆ ಪ್ರಸ್ತಾವನೆಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿರುತ್ತದೆ. 


ವಲಯಗಜಿಳ್ಸಗಳು ಬ 
ಪಸರ ಮನ 


“ಸ್ಥಾಪನೆ 


A 

584. 
lose 
Ee 


| c |] [ಸ — | 
Ss 
EN NT 
— ) 


[ 
K 
ps 


978.68 486.52 


151,17 


4 
- 
Rd 
fo 
[ 
he 
Rl 
Nl 
Ke] 


1915178] . 


ರಸೆಗಳು ಮತ್ತು ಸಂಪರ್ಕ 


ಗು! ಲ. 


ರೈಲು ಮೂಲಸೌಕರ್ಯ | 


24996.71. 


ವಸ ಮಹ ಅ 


ಟೂ ಅಹಹಹಾ ಕೂಟದ ಟಿಪ 


CHITRADURGA DISTRICT 


ACTION PLAN CEPMIZ ACTION PLAN CHITRADURGA DISTRICT, TALUKWISE ABSTRACT 
Sub “Sector Taluk Nam Resi of the Diiict ] N 
Chitradurga Holalkere Hosade Molakaimure Cheick ST 3 H 
ಸ a Se | ge Tie] 


} ಬಜ: 
y [EX 


re and allied activities 


Animal Husbandry 
Deparment of Sericuilure 


Driking Water, Sanitation & Roral 


Roads 


Kamataka Uren Water Supply and Drinogs Board 


[Rural Water Supply & Sanitation Division 


Panchayath Raj Engineering Depanment 


po 


& 4% 


A, 


ಥ್ರ 


bk 


44 


4 


‘ಈ 


4d 


Sectoral Total] 
Pablic Health ir 


CN SL aac Disirict Hospiiat 
Secorat Total 
| 
| DOPI 
$ JEducation pDruE 
J Sectorat Total — 
Women & Child Development 
Social Welfare 
6 (Development of Vutnerable sections 
Backward Classes Welfare Department 
Minorities I 
— Secor Tein 
7 [Skill Development [Sill Development 
Housing 
9__ [Tourism Tourism 
& Sectoral Torail 
10 [irrigation Minor Irrigation and GWD 
Sectoro) Totot 
[Bisurict Library 
[Youth Services and Sports 
Science Park ig 
H physcial infrastruture INCC Building 
[Govemment Women's Degrce college 
Department of Mines and Geology 
Revenue Department 
JE Sectoral Total] —] 
12 [Roads and Commraicatios Pwo 
[ ಸ Sectorai Tai 1 
Grand Total 3792.42 


ಸ ವ 


BALLART 


DISTRICT ABSTRACT -. 1 
ALTE ADSIRACT-1 


Taluka — Wise Break up Details 


Sector 


| Total Amount | 


Taluk -] 


Taluk -2 Taluk, | 


| 
pa pe 3 
4 Bator ದ [Kudligi, H.B.Haili Hadagali, 
_ ] | Batiarij [Sandur} [Hospet] Siri uppa] 
| Eco- Restoration 1584.78 351.825 367.08 WR 
| - 
; Agriculture & Allied Activities | 881.93 307.26 275.41 46.43 | 
; Drinking Water, Sanitation & Rural 3464.70 1662.84 866.64 42.50 
; -] Roads 
| | 4. Health 1450.17 1033.02 311.63 11.02 
j iu ಗ; 
| 5. | Education 643.16 142.58 :250.99 23] 
; il is : py 
6. Leslninen of Vulnerable 695.60 355.167 116.50 222.18 1.64 
ections K| (| _ 
7. Housing 1027.00 318.87 278.96 253.17 1760 
[ § ಬ pe pe 
8. Skill Development | 436.19 36.32 267.85 127.46 4.55 
1 ಹು 
9. Tourism 148.00 40.0 12.0 0.0 
೩ |) | | Wa 
10. Irrigation 799,00 258.00 143.41 197,59 204. 
1 ವಿ ದಿ [t § 
11 Physical Infrastructure 734.99 165.30 308.68 108.96 152.05 
[ಟಿ 7 ಧನದ ಮಾ | 
12. Kha & Communication 1512.55 509.78 881.95 103.32 17.58; 
೫ A - J ತ 
GRAND TOTAL 13378.43. 5180.962 4081 H 2251.87 1775.3¢ 
Note: 1% of the total shall be included for Administration. monitoring and Comet hi 


for the proposed schemes 


Rest of the Distric Ul. 


; "4 ಕ 
4 : . - 235 
3 ¥ 
| ಇಷ. | 
} CEPMIZ - SOCIO ECONOMIC DEVELOPMENT. PLAN.OF TUMKUR DISTRICT ರಾ 
¥ ಗ ' ABSTRACT TABLE -1 ' 
3 - ಮ 
ಸ Sector Taluk Break Deiaiis : 
: 8 " Taluk -1 Taluk -2 Taluk -3 SN 
4 | Sector Total Amount Tiptur Chikkanayakanatialli Gubbi Rest of the District 
| , [_ Wi —— — } 
4 Eco Restoration , 515.325 93.467 ' 43.437 123.677 254,744 
NERC | | — 
i ್ಸಿ Agriculture & Allied Activities 330.080 74.390 135.550 120.14 0.009 
4 A ಲ I - 
; ಮ MN IN | 
| 4 Drinking Water, Sanitation & Rural 486.520 14.220 415.570 56.730 0.000 
; _| L N| | __] 
] 4 Health 209.670 18.770 23.450 35.550 131.900 
i, 3 | — 
i - | Education | 192.280 45.740 101.270 | 45.270 0.000 
\ j 6 Development of Vulnerable Sections 198.420 50.776 97.843 45.801 4.000 
f — [a SS - 
7 Housing | 60,000 IR 8.360 42.640 9.000 
8 | Skil Development —. 31.270 0.000. . 8.110 —- 0.000 
ES SO f- 
9 Tourism 7.000 7.000 0.000 § 0.000 0.000 
—} | Na 
10 Irrigation 53.000 12.909 20.900 19.200 0.000 
+— is — — 
1 Physical infrastructure (Other than 44.080 9.580 18.770 15.730 0.000 
Roads) 
12 Roads & Communication 426.400 1 67.800 294.700 63.900 9.000 
— - IR i 
2554.045 - 403.003 1202.24 534.998 IN 413.804 


{ 
ರಟ ಹನಿ. ಮ SS 


ಕರ್ನಾಟಕಗಣ್‌ ಪರಿಸರ ಪುನ್ಯಿತನ ನಿಗಮ 


ಅನುಬಂಭ- 2 


1. ದಿನಾಂಕ: 09.10.2018 ರಲ್ಲಿ ಸಲ್ಲಿಸಿರುವ ಪರಿಷ್ಠತ ೬PMIZ ಯೋಜನೆಯನ್ನು 
ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿಡಿ. oo 


2. ದಿನಾಂಕ: 24.01.2019 ರ ಆದೇಶದಲ್ಲಿ ಸದರಿ ಪ್ರಸ್ತಾವನೆಗೆ ಅನುಮೋದನೆ 
ನೀಡುವೆ ಕುರಿತು ಪರಿಶೀಲಿಸಿ ಒಂದು Framework ನ್ನು ಸೂಚಿಸುವಂ4 ಮಾನ್ಯ 
ಶ್ರೀ ಖ್‌ ಧಿವಾನ್‌, Amicus Curiae ಯವರ ನ್ಯಾಯಾಲಯ ಕೋರಿತ್ತು. 

ಶ್ಯಾಮ್‌ ಧಿ ನ್ನು ನ್ಯಾಯಾಲಯ ಕ್ಕ ಯ 


3. ದಿನಾಂಕ 15-02-2019 ರಂದು ಮೇಲಿನ. ವಿಷಯಕ್ಕೆ ಸಂಬಂದಿಸಿದಂತೆ! ಮುನ್ಯ 
ಶ್ಯಾಮ್‌ ಧಿವಾನ್‌ರಿಗೆ KMERC ಯಿಂದ ವಿವರವಾದ ಟಿಪ್ಪಳಿಯನ್ನು 
ನೀಡಲಾಗಿದೆ. ಅಲ್ಲದೆ, ಸರ್ಕಾರದ ಮತ್ತು ನಿಗಮದ ಹಿರಿಯ ಅಧಿಕಾರಿಗಳು 
ಶ್ರೀ ಶ್ಯಾಮ್‌ ಧಿವಾನ್‌ರವರನ್ನು ದೆಹಲಿಯಲ್ಲಿ ಖುದ್ದಾಗಿ ಬೇಟಿ |; ಮಾಡಿ 
ನ್ಯಾಯಾಲಯ ನೀಡಿರುವ ಆದೇಶಗಳ ಪಾಲನೆಯ ಬಗ್ಗೆ ವಿವರಿಸಿ, ಯೋಜನೆಗೆ 
ಆದಷ್ಟು ಬೇಗನೆ ನ್ಯಾಯಾಲಯದ ಮಂಜೂರಾತಿ ದೊರೆಯುವಂತೆ ಶಿಫಾರಸ್ಸು 
ಮಾಡಲು ಕೋರಲಾಗಿರುತ್ತದೆ. 


“- ದಿನಾಂಕ ೦6.03.2020 ರಂದು ನಿಗಮದ ಹಿರಿಯ ವಕೀಲರು ಮಾನ್ಯ 
ನ್ಯಾಯಾಲಯದ ಮುಂದೆ ವಿಷಯ ಪಸ್ಥಾಪಿಸಿದ್ದ (mentioning ಮಾಡಿದ್ದು) 
ಪರಿಣಾಮ, ಕೇಸನ್ನು ದಿನಾಂಕ: 24.03.2020 ದಂದು ಲಿಸ್ಟ್‌ ಮಾಡುವಂತೆ 
ನ್ಯಾಯಾಲಯಸೂಚಿಸಿತ್ತ. ಅದರೆ ಸದರಿ ದಿನಾಂಕದಂದು ಕೇಸು : ಲಿಸ್ಟ್‌ 
ಆಗಿರುವುದಿಲ್ಲ. | 


4 


.2) 


ಕರ್ನಾಟಕಗಣ್‌ ಪರಿಸರ ಪುನ:ಶ್ಲೇಶನ ನಿಗಮ 

2: 
ದಿನಾಂಕ 15.04.2020 ರಂದು 1A No.48538/2020 ರ ಮೂಲಕ. ಒಂದು 
Emergent Application ಸಲ್ಲಿಸಲಾಗಿತ್ತು. ಇದರಲ್ಲಿ Covid-19 ನಿಂದಾಗಿ ರಾಜ್ಯ 
ಸಂಕಷ್ಟದಲ್ಲಿದ್ದು, CEPMIZ ಯೋಜನೆಯನ್ನು ಶೀಘ್ರ ಅನುಮೋದಿಸುವಂತೆ ಹಾಗೂ 
ಹಣ ' ಬಿಡುಗಡೆ ಮಾಡುವಂತೆಕೋರಲಾಗಿರತ್ತದೆ. ಹಾಗಿದ್ದು ಸಹ ಯೋಜನಗೆ 
ಅನುಮೋದನೆ ದೊರಕಿರುವುದಿಲ್ಲ. : 


+ 


ದಿನಾಂಕ ೩4.05.2020 ರಂದು ಮಾನ್ಯ Solicitor General of India ರವೆರೆ . 


ಮೂಲಕ CEPMIZ ಅನುಮೋದನೆ ಕೇಸನ್ನು ಶೀಘ್ರ ಕೈಗೆತ್ತಿಕೊಳ್ಳಲು ಅರಿಕೆ 
(mentioning) ಮಾಡಲಾಗಿತ್ತು ಮಾನ್ಯ ಸರ್ವೊಚ್ಚ ನ್ಯಾಯಾಲಯದ ಮುಖ್ಯ 
ನ್ಯಾಯಾಧಿಶರೊಂದಿಗೆ ಚರ್ಚಿಸಿ ಕೇಸ್‌ ಲಿಸ್ಟ್‌ ಮಾಡಲಾಗುವುದು ಎಂದು 
ನ್ಯಾಯಾಲಯ ಸೂಚಿಸಿರುತ್ತದೆ. 


ದಿನಾಂಕ 18.05.2020 ರಂದು ಮಾನ್ಯ Solicitor General of India ರವರು 
ಪುನ: . ಅರಿಕೆ (ಊಗಿಂning) ಸಲ್ಲಿಸಿದ್ದು ಮಾನ್ಯ ನ್ಯಾಯಾಧೀಶರು ಈ ಬಗ್ಗೆ 
ನೋಡುವುದಾಗಿ ತಿಳಿಸಿರುತ್ತಾರೆ. 


ದಿನಾಂಕ 19.06.2020 ರಲ್ಲಿ ಮಾನ್ಯ ಶ್ರೀ ಶ್ಯಾಮ್‌ ದಿವಾನ್‌, Ld. Amicus 
Curiae ಯವರು ನ್ಯಾಯಾಲಯದ ದಿನಾಂಕ:29.05.2020 ರ ಅದೇಶದಂತೆ, 
CEPMIZ eನುಮೋದನೆ ಕುರಿತಂತೆ, ಮಾನ್ಯ ಸರ್ವೋಚ್ಛ ನ್ಯಾಯಾಲಿಯ್ಳ 
ಶಿಫಾರಸ್ಸು ಮಾಡಿ ವರದಿ ಸಲ್ಲಿಸಿರುತ್ತಾರೆ. 


ದಿನಾಂಕ:8.7.2020 ರಲ್ಲಿ ಕೇಸನ್ನು ಜರೂರಾಗಿ ಲಿಸ್ಟ್‌ ಮಾಡಲು ಕೋರಿ ಒಂದು 
mentioning application. ನ್ನು e-filing ಮೂಲಕ ನ್ಯಾಯಾಲಯಕ್ಕೆ 
ಸಲ್ಲಿಸಲಾಗಿದೆ. 


ಎ3) 


CS SS 


ಕರ್ನಾಟಕಗಣಿ ಪರಿಸರ ಪುನ್ಕುಕೇತನ ನಿಗಮ 


83: 


10. ದಿನಾಂಕ 22.07.2020 ರೆಂದು Solicitor General of India ರವರ ಮೂಲಕ 


: ದಿನಾಂಕ 15.04.2020 ರಂದು ಸಲ್ಲಿಸಿದ್ದ Emergent Applicationrt rig 


ನ್ಯಾಯಾಲಯಕ್ಕೆ ಮತ್ತೊಂದು ಕೋರಿಕಿ ಪಸ್ತಾವನೆ(mentioning) ಸಲ್ಲಿಸಿದ್ದು, 
ನ್ಯಾಯಾಲಯ ಕೇಸನ್ನು ಜರೂರಾಗಿ ಲಿಸ್ಟ್‌ ಮಾಡುವಂತೆ "ಸಲ್ಲಿಸಿರುವ 
ಕೋರಿಕೆಯನ್ನು ಪರಿಗಣಿಸುವುದಾಗಿ ತಿಳಿಸಿದೆ: Te 


ಹಾಗು ಸಮಾಜ ಪರಿವರ್ತನ ಸಮುದಾಯ ಯೋಜನೆಗೆ ಕ್ರೂಡಿ(ಕರಿಸರುವ 


ಮೊತ್ತವನ್ನು ಕೋವಿಡ್‌ ಗೆ ಅಥವಾ ಇನ್ನಾವುದೇ ಸಾಮಾನ್ಯ ಬಾಬ್ದುಗಳಿಗೆ ಖರ್ಚು 
ಮಾಡಬಾರದು ಎಂದು ತಕರಾರು ಅಪಿದವಿತ್‌(reply afidavit) ಸಲ್ಲಿಸಿದ್ದವು. 


- ದಿನಾಂಕ 27.10.2020 ರೆಂದ Solicitor General of India ರವರ : ಮೂಲಕ 


ನ್ಯಾಯಾಲಯಕ್ಕೆ ಮತ್ತೊಂದು ಅರಿಕೆಯನ್ನು (mentioning) ಸಲ್ಲಿಸಿದ್ದು, 
ನ್ಯಾಯಾಲಯವು ಕೇಸನ್ನು ಪರಿಗಣಿಸುವುದಾಗಿ ತಿಳಿಸಿದೆ. 


- ದಿನಾಂಕ:5.11.2020 ರಂದು ಮತ್ತೊಂದು ಲಖಿತ ಅರಿಕೆ ಅರ್ಜಿಯನ್ನು 


(mentioning application) ಸಲ್ಲಿಸುವಂತೆ ಕೋರಿ Aಂಔ ರವರಿಗೆ ಪ್ರಸ್ತಾನನೆ 
ಕಳುಹಿಸಿ ಕೊಡಲಾಗಿದೆ. 


- ಸನ್ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದನೆ ಮೇರೆಗೆ OversightAuthority 


ರಚಿಸಲು ಕರಡು ಸರ್ಕಾರಿ ಆದೇಶವನ್ನು ತಯಾರಿಸಲಾಗಿದೆ. ಠ್ರ ಕರಡು ಆದೇಶಕ್ಕೆ 
ಮಾನ್ಯ ಸರ್ವೂಚ್ಛ ನ್ಯಾಯಾಲಯಕ್ಕೆ ಸಲ್ಪಿಸಿ ಅನುಮೋದನೆ ಪಡೆಯುವ ಸಲುವಾಗಿ 
Advocate on Record (AಂಔR) ರವರಿಗೆ ದಿನಾಂಕ 7-12-2020ರಂದು 
ಕಳುಹಿಸಿಕೊಡಲಾಗಿದೆ. | 


1.4) 


ದಿನಕೆ ಜಸ ಹ. 


Ke 


ಕರ್ನಾಟಿಕಗಣಿ ಪರಿಸರ ಪುನ:ಶ್ಲೇತನ ನಿಗಮ 


4: 


(6. CEPMIZ ಯೋಜನೆಗೆ ಅನುಮೋದನೆ ಕೋರಿ ನಿರಂತರವಾಗಿ ಮಾನ್ಯ ಸರ್ವೊಚ್ಚ 
ನ್ಯಾಯಾಲಯಲವನ್ನು ಒತ್ತಾಯಿಸಲಾಗುತ್ತಿದ್ದು ನಿಗಮದ ಹಿರಯ ವಕೀಲರು 2 
ಬಾರಿ ಹಾಗೂ Solicitor General ರವರಿಂದ ೦5 ಬಾರಿ mentioning 
ಮಾಡಿಸಲಾಗಿದೆ. ಅಲ್ಲದೆ uoದು Emergent Application ಮತ್ತು ಒಂದು 
mentioning application ಲ. ಮಾಡಲಾಗಿದೆ. ಯೋಜನೆಗೆ ಶೀಘ್ರ 
ಅನುಮೋದನೆ ನಿರೀಕ್ಷಿಸಲಾಗುತ್ತಿದೆ. 


KKK 


